ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


: 654 
: ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 


(ಸ್ಮಳೀಯ ಸಂಸ್ಥೆಗಳ ಕ್ಲೇತು 


: 64.03.2021 
: ಮಾನ್ಯ ಕಂದಾಯ ಸಜಿವರು 


[ತ 


ಚುಕೆ ಗುರುತಿಲ್ಲದ ಪ್ರಶ್ನೆ 
ಸಂ - 


ಉತ್ತರ 


ಜಿಲ್ಲೆಯ ರಾಯಭಾಗ 
ತಾಲ್ಲೂಕಿನ ಹಳೇ ದಿಗೇವಾಡಿ 
ಗ್ರಾಮವು. ಕೃಷ್ಠೂ ನದಿಗೆ ಅತಿ 
ಸಮೀಪದಲ್ಲಿದ್ದ, ಪ್ರತಿ ವರ್ಷ 
ಮಳೆಗಾಲದ ಸಂದರ್ಭದಲ್ಲಿ 
ಪ್ರವಾಹಕ್ಕೀಡಾಗುತ್ತಿರುವುದು 

ಸರ್ಕಾರದ ಗಮನಕೆ, ಬಂದಿದೆಯೇ? 


ಅ [ಬೆಳಗಾವಿ 


ಬಂದಿದೆ 


ಬಂದಿದ್ದಲ್ಲಿ, ಕಳೆದ ಮೂರು ವರ್ಷಗಳ 
ಅವಧಿಯಲ್ಲಿ ಈ ಪ್ರವಾಹದಿಂದ ಆದ 
ಆಸ್ಲಿ - ಪಾಸ್ಲಿಗಳ ಹಾನಿಯ ವಿವರ 
ಒದಗಿಸುವುದು; 


ಚಾಲ್ಲಿಯಲ್ಲಿರುತ್ತದೆ. 


ಕಳೆದ ಮೂರು ವರ್ಷಗಳಲ್ಲಿ. 195.09 ಹೆಕ್ಟರ್‌ 
ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದ್ದು, ಪರಿಹಾರ 
ತಂತ್ರಾಂಶದಲ್ಲಿ ದಾಖಲಿಸಲಾಗಿದೆ. ರೈತರಿಗೆ ಪರಿಹಾರ 
ಧನವನ್ನು ಸರ್ಕಾರದಿಂದ ನೇರವಾಗಿ ಪರಿಹಾರ 
ತಂತ್ರಾಂಶದ ಮೂಲಕ ಜಮೆ ಮಾಡುವ ಪ್ರಕ್ರಿಯೆ 


362 ಮನೆಗಳ ಹಾನಿಯ ಕುರಿತು ರಾಜೀವ ಗಾಂಧಿ 
ವಸತಿ ವಿಗಮ ನಿಯಮಿತ ತಂತ್ರಾಂಶದಲ್ಲಿ 
ದಾಖಲಿಸಲಾಗಿದೆ. ನಿಗಮದ ವತಿಯಿಂದ ನೇರವಾಗಿ 
ಫಲಾನುಭವಿಗಳ ಬ್ಯಾಂಕ್‌ ಖಾತೆಗೆ ಹಂತವಾರು 


ಇ |ಪ್ರತಿ ವರ್ಷ ಪ್ರವಾಹ ಪರಿಸ್ಥಿತಿ 
ಎದುರಿಸುತ್ತಿರುವ ಈ ಗ್ರಾಮವನ್ನು 
ಶಾಶ್ವತವಾಗಿ ಸ್ಥಳಾಂತರಿಸುವ ಉದ್ದೇಶ 
ಸರ್ಕಾರಕ್ಕಿದೆಯೇ ; 


ಈ FER ಈ ಯೋಜನೆಯ 
ರೂಪುರೇಷಗಳೇನು;: ಹಾಗೂ ಯಾವ 
ಕಾಲಮಿತಿಯಲ್ಲಿ ಇದನ್ನು 
ಪೂರ್ಣಗೊಳಿಸಲಾಗುವುದು ? 
(ಸಂಪೂರ್ಣ ವಿವರ ನೀಡುವುದು) 


ಪರಿಹಾರ ಒದಗಿಸುವ ಪ್ರಕ್ರಿಯೆ ಚಾಲ್ತಿಯಲ್ಲಿರುತ್ತದೆ. | 


ಪ್ರಸ್ನುತ ಇಂತಹ ಪ್ರಸ್ತಾವನೆ ಸರ್ಕಾರದ ಮುಂದೆ 
ಇರುವುದಿಲ್ಲ. 


ಕಂಇ88 ಟೆಎನ್‌ಆರ್‌ 2021 


[a 


nt 
ರ್‌. ಅಶೋಕ) 
ಕಂದಾಯ ಸಚಿವರು 


